po 


ಕರ್ನಾಟಿಕ ವಿಧಾನ ಪರಿಷತ್ತು 


. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಷ್ಯ; 


: 83 (176) 


ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ 
ಒಟ್ಟು ಶಿಕ್ಷಕರುಗಳ ಹುದೆಗಳೆಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಸದಸ್ಯರ ಹೆಸರು . : ಶ್ರೀ ಎಂ. ನಾರಾಯಣಸ್ವಾಮಿ (ಸೀಯ ಸಂಸ್ಥೆಗಳ 
ಕೇತು 
ಉತ್ತರಿಸಬೇಕಾದ ದಿನಾ೦ಕ :ದಿವಾ೦ಕ: 13-09-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಫ್ರ. ಪ್ರಶ್ನೆ 1 ಉತ್ತರ 
ಸಂ . 
ಅ. | ರಾಜ್ಯಾದ್ಯಂತ ಪ್ರಾಥಮಿಕ ಮತ್ತು] ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ 


ಹುದ್ದೆಗಳ ಸ೦ಖ್ಯೆ - 25813 

ರಾಜ್ಯದ ಸರ್ಕಾರಿ ಪ್ರೌಢ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ 
ಹುದ್ದೆಗಳ ಸಂಖ್ಯೆ - 15924 
(ಜಿಲ್ಲಾವಾರು ಮಾಹಿತಿ ಅನುಬಂಧದಲ್ಲಿ ಲಗತ್ತಿಸಿದೆ) 


ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು 
ಸರ್ಕಾರ ತೆಗೆದುಕೊಂಡಿರುವ 
ಕ್ರಮಗಳೇನು ಮತ್ತು ' ಯಾವ ಕಾಲ 
ಮಿತಿಯೊಳಗೆ ಈ ಖಾಲಿ ಹುದ್ದೆಗಳನ್ನು 
ಸರ್ಕಾರ ಭರ್ತಿ ಮಾಡಲಿದೆ; 


ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು 
25813 ಹುದ್ಮೆಗಳಲ್ಲಿ ಶೇಕಡಾ 25 ಮುಂಬಡಿ, ಹುದ್ದೆಗಳನ್ನು 
ಹೊರತುಪಡಿಸಿ, ಉಳಿದ ಹುದ್ದೆಗಳಲ್ಲಿ ಪ್ರಸಕ್ತ ಸಾಲಿಗೆ 
ಸಂಬಂಧಿಸಿದಂತೆ 5,000 ಹುದೆಗಳನ್ನು ಭರ್ತಿ ಮಾಡಿಕೊಳ್ಳಲು 
ಮಾನ್ಯ . ಮುಖ್ಯಮಂತ್ರಿಯವರು ಶಿಕ್ಷಕರ ದಿನಾಚರಣೆಯ 
ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿರುತ್ತಾರೆ. ಈ ಸಂಬಂಧ 


' ಪ್ರಮವಹಿಸುವ ಸಲುವಾಗಿ ಕಡತವು ಪರಿಶೀಲನೆಯಲ್ಲಿದೆ. 


ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗಳಲ್ಲಿ 
3590 ಹುದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಪರಿಶೀಲಿಸಲಾಗುತ್ತಿದೆ. 


ರಾಜ್ಯದಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢ 
ಶಾಲೆಗಳಲ್ಲಿ ಕಂಪ್ಯೂಟರ್‌ ತರಬೇತಿ 
ನೀಡುತಿದ್ದಾರೆಯೇ; ಇಲ್ಲದಿದ್ದಲ್ಲಿ, 
ಕಂಪ್ಯೂಟರ್‌ ತರಬೇತಿ ಕೊಡಲು 
ಸರ್ಕಾರ ಯಾವ ಕ್ರಮಗಳನ್ನು 
ಕೈಗೊಂಡಿದೆ; 


ಹೌದು, 
ತಂತ್ರಜ್ನಾನ ಬೆಂಬಲಿತ ಕಲಿಕಾ ಕಾರ್ಯಕ್ರಮ (TALP) ವನ್ನು 
ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2016-17ರಿಂದೆ 


ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಕಾರ್ಯಕ್ರಮದಡಿ ಶಾಲೆಗಳಿಗೆ 
ಒದಗಿಸಲಾಗುವ ಮಾಹಿತಿ ತಂತ್ರಜ್ಞಾನ ಉಪಕರಣಗಳನ್ನು (ಲ್ಯಾಪ್‌ 
ಟಾಪ್‌, ಪ್ರೊಜಿಕ್ಸರ್‌, ಕಂಪ್ಯೂಟರ್‌ಗಳನ್ನು) ಬಳಸುವ ಕುರಿತು, ಇ- 
ಸಂಪನೂಲಗಳನ್ನು ಬಳಸಿ ತರಗತಿಗಳ ಬೋಧನಾ ಕಲಿಕಾ 
ಪ್ರಕಿಯೆ ಉತ್ತಮಪಡಿಸುವ ಮತ್ತು ಇ-ಸಂಪನ್ಮೂಲಗಳನ್ನು 
ಸೃಜಿಸುವ ಕೌಶಲ್ಯಗಳ ಕುರಿತು ಪ್ರತಿ ಪ್ರೌಢಶಾಲಾ ಶಿಕ್ಷಕರಿಗೆ 10 


ದಿನಗಳ ಇಂಡಕ್ಷನ್‌ ತರಬೆತಿ (induction = Training) 
ನೀಡಲಾಗುತ್ತಿದೆ. ನ್‌ 
ಪ್ರಗತಿ ವಿವರ ಕೆಳಕಂಡಂತಿದೆ. 

ವರ್ಷ ತರಬೇತಿ ಪಡೆದ ಶಿಕ್ಷಕರ ಸ೦ಖ್ಯೆ 

2016-17 3459 

2017-18 5218 | 

2018-19 4472 | 

2019-20 13994 | 


ರಾಜ್ಯಾದ್ಯಂತ 2020-21ನೇ ಸಾಲಿನಲ್ಲಿ 
ಶಾಲೆಗೆ" ಹೊಸದಾಗಿ ದಾಖಲಾದ 
ಮಕ್ಕಳ ಸಂಖ್ಯೆ ಎಷ್ಟು; ದಾಖಲಾಗದೆ 
ಹೊರಗುಳಿದ ಮಕ್ಕಳ ಸಂಖ್ಯೆ ಎಷ್ಟು; 


[2020-21 | 11489 ] 

ಒಟ್ಟು 38632 
ರಾಜ್ಯಾದ್ಯಂತ 2020-21ನೇ ಸಾಲಿನಲ್ಲಿ ಶಾಲೆಗೆ ಹೊಸದಾಗಿ 
"ದಾಖಲಾದ ಮಕ್ಕಳ ಸಂಖ್ಯೆ ಮತ್ತು" ದಾಖಲಾಗದೆ ಹೊರಗುಳಿದ 


ಮಕ್ಕಳ ಸಂಖ್ಯೆ ಈ ಕೆಳಕಂಡಂತಿದೆ. 
ಕ್ರ. | ತರಗತಿ 2021-22ನೆ | ದಾಖಲಾಗದೆ 
ಸಂ ಸಾಲಿನಲ್ಲಿ | ಹೊರಗುಳಿದ 
ದಾಖಲಾದ | ಮಕಳ 
ಮಕೆಳ ಸಂಚ್ಯೆ 
"ಸಂಖ್ಯೆ 
1 ಕಿರಿಯ 5332830 {20182 
ಪ್ರಾಥಮಿಕ 
ಶಾಲೆ (1-5) 
2 ಹಿರಿಯ 3174336 39230 
ಪ್ರಾಥಮಿಕ 
ಶಾಲೆ (6-8) 
3 | ಪ್ರೌಢಶಾಲೆ | 1918862 | 53308 
(9-10) 
| Ju OO 11,04,26,028 [1,12,720 


2020-21ರಲ್ಲಿ ಇಲಾಖೆಯು ಸಿದ್ದಪಡಿಸಿದ ಶಿಕ್ಷಣ ಕಿರಣ 
ತಂತ್ರಾಂಶದಲ್ಲಿ ಶಾಲಾ ಮುಖ್ಯ ಶಿಕ್ಷಕರು ದತ್ತಾಂಶವನ್ನು ಭರ್ತಿ 
ಮಾಡಿರುವ ಆಧಾರದ ಮೇಲೆ ಈ ಮಾಹಿತಿಯನ್ನು ನೀಡಲಾಗಿದೆ. 


ಶಾಲೆಗೆ ದಾಖಲಾಗದೆ ಹೊರಗುಳಿದ 
ಮಕ್ಕಳನ್ನು ಪ್ರೋತ್ಸಾಹಿಸಿ ಶಾಲೆಗೆ 
ದಾಖಲಾಗುವಂತೆ ಮಾಡಲು ಸರ್ಕಾರ 
ಯಾವ ಯೋಜನೆಗಳನ್ನು 
ಹಮ್ಮಿಹೊಂಡಿದೆ? 


ಶಾಲೆಗೆ ದಾಖಲಾಗದ ಹೊರಗುಳಿದ ಮಕ್ಕಳನ್ನು ಪ್ರೋತ್ಸಾಹಿಸಿ, 
ಶಾಲೆಗೆ ದಾಖಲಾಗುವಂತೆ ಮಾಡಲು ಸರ್ಕಾರವು ಕೈಗೊಂಡ 
ಕೆಮಗಳು:- 

1) ಶಾಲೆಯಿಂದ ಹೊರಗುಳಿದ ಮಕ್ಕಳು ಯಾವುದೇ 
ಸಂದರ್ಭದಲ್ಲಿ ಶಾಲೆಗೆ ದಾಖಲಾಗಿದ್ದಲ್ಲಿ, ಸಾಮಾನ್ಯ 
ವಿದ್ಯಾರ್ಥಿಗಳಿಗೆ ನೀಡುವ ಉಚಿತ ಪಠ್ಯ ಪುಸ್ತಕ, ಸಮವಸ್ತ, 

. ಶೂ ಸಾಕ್ಸ್‌ ಮಧ್ಯಾಹುದ ಉಪಹಾರ ನೀಡಲಾಗುತ್ತದೆ. 
ಇದರ ಹೊರತಾಗಿಯೂ ಶಾಲೆಯಿಂದ ಹೊರಗುಳಿದ 
ಮಕ್ಕಳನ್ನು ಮುಖ್ಯವಾಹಿವಿಗೆ ತರಲು ವಸತಿ/ವಸತಿರಹಿತ 
ವಿಶೇಷ ತರಬೇತಿ ಕಾರ್ಯಕ್ರಮ, ಟೆಂಟ್‌ ಶಾಲೆ, ನಗರ ಶಿಕ್ಷಣ 
ವಂಚಿತ ಮಕ್ಕಳಿಗಾಗಿ ಚಿಣ್ಣರ ತಂಗುಧಾಮ ಕೇಂದ್ರಗಳು 
ನಡೆಸಲಾಗುತ್ತಿದೆ ಹಾಗೂ ಶಾಲೆ ಬಿಟ್ಟಿ ಮಕ್ಕಳನ್ನು ವಸತಿ 
ಶಾಲೆ/ವಸತಿ ನಿಲಯಗಳಿಗೆ ದಾಖಲಿಸಲಾಗುತ್ತದೆ. 


2 


ಸಂಖ್ಯೆ: ಇಪಿ 31 ಪಿಎ೦ಎ 2021 


ಹ್‌ 
£ ಫ್‌) 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 
ಹಾಗೂ ಸಕಾಲ ಸಜಿವರು. 


ರಾಜ್ಯದ (ಕಲ್ಯಾಣ ಕರ್ನಾಟಿಕದ 06 ಜಿಲ್ಲೆಗಳು) ಸೇರಿಲಂತೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಬಾಲಿ 
ಇರುವ ಪ್ರಾಥಮಿಕ ಶಿಕ್ಸಕರ ಹುದ್ದೆಗಳ ಜಿಲ್ಲಾವಾರು ವಿವರ 


ಅನುಬಂಧ-1 
ಖಾಲಿ 
ಹುದ್ದೆಗಳು 


4 
p 
[5] 
g್ತ 
£ 
f 


RY g/8 
pi ಡಾ 
q 
Ft £4 
8 
ke 
ಸ 


C 


ಸಂಖ್ಯೆ 


ಪ 


4 


7[ಕೊಪ್ಪ:೪ 1320 


10[ಉತ್ತರ ಕನ್ನಡ 
11|ಹಾಪೇಕಿ 

12 
13 
14 
15| ಶಿವಮೊಗ್ಗ 


imme 


po 
wl 


hl 
Mm 
Nd 


p 
[el 
g 
& 


ಬಳ್ಳಾರಿ 
ಚಿತ್ರದುರ್ಗ 470 


ದಾವಣಗೆರೆ 


17| ಚಿಕ್ಕಮಗಳೂರು 
18 
19 
20|ಬೆಂಗಳೂರು: ದಕ್ಸಿಣ 73 
21/ಬೆಂಗಳೂರು ಗ್ರಾಮಾಂತರ 

22 
23 
24|ದಕ್ಸಿಣ ಕನ್ನಡ 98 
25|ಕೊಡಗು 23 
26|ವಸ್ಯುಹೂರು 94 
27 
28 
29|ಚಿಕ್ಕಬಳ್ಳಾಪುರ 


ಡಿ 


ತುಮಕೂರು 


L 
‘8 
Ny 
ಟು 
| 


Ny 
UW 
( 


ಕೋಲಾರ 


MJ 


w 
wl 
Un 


ಮಂಡ್ಯ 


Wn 


ಹಾಸನ 54 


00 


& 
2 
MM 
[i 
[ 


| 


=| 


ಚಾಮರಾಜನಗರ" 52 


wl 


ಬೆಂಗಳೂರು ಉತ್ತರ 31 


31 
32 
33 
34 


ಮಧುಗಿರಿ 
ರಾಮನಗರ s p 452 


ನಿಕ 


8 
ಕ 


p 
(5 


್ಯಿ 


ನಿರ್ದೇಶಕರು (ಷಧಧ್ರಬುಕ ಶಿಕ್ಟಣ) 


Education Employees Data System, Karnataka GHS Teachers details 
REPORT DATE:9.9.21 
DISTRICT 


BAGALKOT(2502) 
KOPPAL(2907) 


TUMKUR(2918) 
CHIKKAMANGALORE(2917) 
RAMANAGARA(ZI3D) 
CHAMARAJANAGARA(ZI27) 
KODAGU(Z925) 
VAYAPURA(2903) 
BELGAUMI(2901) 
BANGALORE U NORTH(2928) 


BIDAR(2905) 


VACANT 


MYSORE(2926) 


GULBARGA(2904) 


YADAGIRIZ933) 
MANDYA2I22) 
DAVANAGERE(2914) 
DHARWADI(2909) 
DAKSHINA KANNADAZ924) 
KOLARI291S) 

20 UTTARA KANNADA) 


21 |CHITRADURGA(2913) 


22 |CHIKKODK(2930) 


23 JRAICHUR(2906) | 300 
24 |BELLARY(2912) 
25 [BANGALORE RURAL(2921) 286 
| 26 -|MADHUGIRI(2931) 
| 27 JBANGALOREU SOUTH(2920) 334 
28 |SHIMOGA(2915) 
29 [UDUPI2916) 
30 {CHIKKABALLAPURA{2929) 494 
31 [GADAG(2908) 151 
32 JHASSAN(2923) 
| 33 [HAVERI29!1) 
34 {SIRSI(2934) 229 
TOTAL 


ನಿದೇತಕರು, (ರಕ ಶಿಕ್ನಣ) 
ಸಾರ್ವಜನಿಸ ಸ ಎಂ ಬೆಳಗಳೂಕು 


ಫಾರ್ವಜನಿಕ ಶಿಕ್ನಣ ಐಲಾಖೆಯ' ಅಯುಕ್ತರ ಕಟೆೇಿ ವೃಪತು೦ದ ದಿಕ್ತೆ. 
೩೩(1) ಪೌಶಾಶಿ ಹುಬಿ.ಅ.01/2018-1 


ಹುದ್ದೆಗಳನ್ನು ಬರ್ತಿ ಮಾಡಲು ಅನುಮತಿ 


ರಾಜದ ಉಪನಿರ್ದೇಶಕರು (ಆಡಳಿತ) 


ವಿಷಯಕ್ಕೆ 


% 
ಸರ್ಕಾರಿ ಪ್ರೌ 


ವಿವರಗಳನ್ನು ತಮ್ಮ 


es 


ತಮ್ಮ 
ಸ್ನ 
ಹದಿಬುದ್‌ಮು 
por 


ನಾರ್ವಾಣಾವಿರ್‌ ಈೆದ್ಧಣ ಬು ಬಾಷ 


CUserswini MDesitopiSes Vacant Post.docx 


ಸ್ಟ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಛೇನಿ ನೃಪ ತುಂಗ ರಸ್ತೆ, ಬೆಂಗಳೂರು-560 001 

ಸಂಖ್ಯೆ: ಸಿ4(1). ಸ.ಪ್ರೌ.ಪಾ./ /ಹು. ಚ.ಅನು0! 1/2018-1 ' ದಿನಾಂಕ. 18.02.2019 
ಇವರಿಗೆ, ” 

ಸಕಾರದ ಮಾನ್ಯ “ಪಧಾನ ಕಾರ್ಯದರ್ಶಿಗಳು, 
"ಪಾಥಮಿಕ ಮತ್ತು ಪೌಢ ಶಿಕ್ಷಣ), 
ಶಿಕ್ಷಣ" ಇಲಾಖೆ ಸಚಿವಾಲಯ, 
ಬಹುಮಹಡಿಗಳ ಕಟ್ಟಡ, 


ಮಾನ್ಯರೇ, - 
ಬಿಷಯ:- ಸಕಾರಿ ಪೌಢ ಶಾಲೆಗಳಲ್ಲಿ 'ಖಾ ಇುಡ'ವ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡವ 
ಬಗ್ಗ 
ಉಲ್ಲೇಖ:-1. ಈ ಕಛೇರಿಯ ಸಮ ಸಂಖ್ಯೆ ಪತ್ರ ಅ ೨ ೫ಾಂಕೆ: 30.05.2018 
2. ಸಕಾರದ ಪತ್ರ ಸಂಖ್ಯೆ: ಇಡಿ144.ಐಬನ.ಬಿ.ಮಿ 2018 ದಿನಾಂಕ: (11.09.2018 


ವಿಷಯಕ್ಕೆ ಸಂಬಂದಿಸಿದಂತೆ, ಉಲ್ಲೇಣು ರ ಈ 2 ಭೇರಿಯ ಪತ್ರದಲ್ಲಿ ಸರ್ಕಾರಿ ಪೌಢಖಾಲೆಗ ಳಲ್ಲಿ ದನಾಂಕ. 
31.03. 2೧ಕ್ಕೆ ಖಾಲಿ ಇರುವ 5500 ಸಹ ಶಿಕ್ಷಕರ ಹುದ್ದೆಗಳ ಪೈಕಿ ಬಡಿಗೆ ಕಾಯ್ದಿರಿಸಿದ 1910 ಹುದ್ದೆಗಳನ್ನು ಹೊರತು 
ಪಡಿಸಿ ಉಳಿದ 3590 ಖಾಲಿ ಹುದ್ದೆಗಳನ್ನು ಭರ್ತಿ ಮಕ ಸೊಳ್ಳಲು ಅನುಮತಿ ಕೋರಿ ಸರ್ಕಾರಕ್ಕೆ ಉಲ್ಲೇಖ ( Ws 
ಪತ್ರದನ್ನಯ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 


ಉಲ್ಲೇಖ [2]ರ ಸರ್ಕಾರದ. ವಶದಲ್ಲಿ ಈ ಕುರಿತು ಹೆಚ್ಚುವರಿ ಮಾಹಿತಿಯನ್ನು ಸಲ್ಲಿಸಲು ನಿರ್ದೇ ಶಿಸಲಾ*ದೆ 
ರದ ಪತ್ರದಲ್ಲಿ ಕೋರಿರುವ ಅಂಶಗಳಿಗೆ ಈ ಕೆಳಕಂಂತೆ ಖಾಸಿತಿ ಒದಗಿಸಿದೆ. 


1 ರಾಜ್ಯದ ಪೌಢಖಾಲೆಗಳಿಗೆ ನಿಗದಿಪಡಿಸಿರುವ ಪ್ರಮಾಣಿಕ ಸಿಬ್ಬಂದಿ ಮಾದರಿ 
ಸರ್ಕಾರದ ಆದೇಶ ಸಂಖ್ಯೆಃ ಇಡಿ.69.ಎಲ್‌.ಬಿ.ಖಿ 20.1 ದಿನಾಂಕ: 01.04.2011ರನ್ನಯ ಸರ್ಕಾರಿ ಪೌಡ ಶಾಲೆಗಳಲ್ಲಿ 
ಪ್ಪರ ವಿನ್ಯಾನವನ್ನ, ರಚಿಸಲಾಗಿದೆ. 0 ರಿಂದ 05 ವಿಭಾಗಗಳಗೆ ಮುಖ್ಯ ಶಿಕ್ಷಕರನ್ನು ಹೊರತುಪಡಿಸಿ ಪ್ರಥಮ ಭಾಷ-೧1, 
ಹಿಂಡಿ-೧1. ಆಂಗ್ಲ-01 ಕಲಾ-0, ವಿಜ್ಞಾನ ಪ.ಸಿ.ಎಂ.-01, ನಿಜ್ಞಾನ ಸೀಮೆಡ್‌- -0 ಮತ್ತು ದೈಹಿಕ ಶಿಕ್ಷಣ ಶಿಸ್ಥಕರು 
ಗೇಡ್‌ ರ ಒಟ್ಟು 0 ಸಠ ಶಿಕ್ಷಕರ ವೃಂದದ ಹಹಿತ್ತಿಗೆ ಅವಕಾಶ ಕಲ್ಲಿಸಿದೆ. 06 ಅಥವಾ ರಿರಕ್ಕಿಂತ ಹೆಚ್ಚು 
ವಿಭಾಗಗಳು ಇದ್ದಲ್ಲಿ ಮುಖ್ಯ ನೀಕ್ತಕರನ್ನು ಜೊರತು 1ಡಿ ಪ್ರತಿ ವಿಭಾಗಕ್ಕೆ 15 ಶಿಕ್ಷಕರಂತೆ ವರಿಸಣಕಿಸಲು 
ಅವಸಾಶವಿರುತ್ತದೆ. ಪ್ರತಿ ವಿಭಾಗಕ್ಕೆ 50 ವಿದ್ಯಾರ್ಥಿಗಳ ಸಃ ಸಿಯನ್ನು ಮಿತಿಗೊಳಿಸಲಾಗಿದೆ. (ಅನುಬಂದ! 
2. ಪಾ ಸ್ತಾಪಿತ ಹುದ್ದೆಗಳು ಖಾಲಿ ಇರುವ ರಾಜ್ಯದ ಪ್ಲೆ ಶಾಲೆಗಳ ವಿವರ , 
ಈ ಹಿಂದೆ ಸಲ್ಲಿಸಿದ್ದ ಮಾಹಿತಿಯನ್ನಾಧರಿಸಿದ 5500 ಬಾಲಿ ಹುದ್ದೆಗಳ ಜಿಲ್ಲಾವಾರು ಮಾಹಿತಿಯ ಸುನ್ನು 
ಅನುಬಂಧಿಸಿದೆ (ಅನುಬಂಧ-2] 
3, ಪೌಢಲಾಲೆಗಳಳ್ಲಿ ದಾಖಲಾಗಿರುವ ವಿದ್ಯಾರ್ಥಿಗಳ ಸುಖ್ಯೆ 
ಎಸ್‌.ಎ.ಟೆ.ಎಸ್‌ , ಮಾಹಿತಿನ್ನಾಧರಿಸಿದ ವಿದ್ಯಾರ್ಥಿಗ? ದಾಖಲಾತಿ ವಿವರವನ್ನು ಇದರೊಂದಿಗೆ ಅಮುಬಂಧಿಸಿದ 
(ಅಹುಬಂಧ-3] 
4. ಮಾರ್ಬಸೂಚಿಯಂತೆ ಶಿಕ್ಷಕರ ವಿದ್ಯಾರ್ಥಿಗಳ ಅನುಃಪ ತ. 
ಸರ್ಕಾರಿ ಬೌಢರಾಲೆಗಳಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಜಿಗಳ ಅನುಪಾತವನ್ನು ನಿಗದಿಪಡಿಸಿರು 
ಮೇಲೆ ಕಂಡಿಕೆ 1 ರಲ್ಲಿ ವಿವರಿಸಿರುವಂತೆ ಸರ್ಕಾರದ ಆದೇಶ ಸಂಖ್ಯೆ: ಇಡಿ.69.ಎಲ್‌ ಬಿ.ಪಿ 
01.೦4.2011ರನ್ನಯ ಸರ್ಕಾರಿ ಪೌಢಲಾಲೆಗಳಲ್ಲಿ ಸ್ಪರ ವಿನ್ಯಾ: ವನ್ನು ರಚಿಸಲಾಗಿದೆ. 03 ರಿಂದ 05 ವಿಭ 
ಶಿಕ್ಷಕರನ್ನು ಹೊರತುವ ಡಿಸಿ ಪ್ರಥಮ ಭಾಷೆ-0),' ಹಿಂದಿ. ಆಂಗ್ಲ-01 ಕಲಾ-0, ವಿಜ್ಞಾನ ಪಿಸಿ. 


ಸಿಬಿ.ದಡ್‌-ಗ೧1. ಮತ್ತು ದೈಹಿಕ ಕ ಶಿಕ್ಷಣ ಶಿಕ್ಷಕರು ಗ್ರೇಡ್‌ -01ರಂತೆ ಒಟ್ಟು 07 ಸಹ ಶಿಕ್ಷಕರ ಪ 
ಕಲ್ಪಿಸಿದೆ. ಕನಿಷ್ಠ ವಿದ್ಯಾರ್ಥಿಗಳ ms ಇದ್ದರೂ ಸಹ ಸಿಬ್ಬಂದಿ ಸರ ವಿನ್ಯಾಸದನ್ನಂ ಯ 


ಪಡಿಸಿ ೧೪ ಸಹ ಸ ಶಿಕ್ಷಕರು 


ಮುಖ್ಯ ಶಿಕ್ಷಕರನ್ನು ಹೊರತು 


ಇ ವ 


ಕರ್ತವ್ಯ ನಿರ್ವಹಿಸಲು ಅವಕಾಶವಿರು 


ಪಡಿಸ ಪತಿ 


ರುತ್ತದೆ. ೧6 ಅಥವಾ 06 ಕಶ 
fd ವಿಭಾಗಕ್ಕೆ 15 ಶಿಕ್ಷಕರಂತೆ ಪರಿಗಣಿ 
ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಈ ಕೆಳ ಕಂಡಂತೆ ವಿಭಾಗಗಳ ನ್ನು 


: ತಮ ವಿದ್ಯಾರ್ಥಿಗಳ ಸಂಖ್ಯೆ | 
ಸಂಖ್ಯೆ y 

i | 70 ಅಥವಾ 70ಕ್ಕಿಂತ ಕಡಿಮೆ | 

17 TET) § | 

3 I 141-215 | 

4 | _ 30 - i ನಾ 
ಗಾ | 281-350 ಸನ ೧5 ವಚಾಗ & 
| 6 | 351-420 | ೧6 ವಿಬಾಗ 


5. ಭರ್ತಿ ಮಡಲು 
ಬೋಧಿಸುತ್ತಾರೆ. 


ವ 


6. ಪ್ರಸ್ತಾಪಿತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಇರುವ ಡಿ.ಆರ್‌/ಗಸಿ.ಅರ್‌ ಮಾಹಿತಿ 
7 

ಅನುದಾನದ ಲಭ್ಯತೆ ಮತ್ತು ತಡೆಪಟ್ಟಿ 

ಮೇಲಂಡ ತಮ ಸಂಖ್ಯೆ 6 ಮತ್ತು 7ರ ನ ಮಾಹಿತಿಯನ್ನು ಲಾಲ್ಲೇಜಖು [1ರ 
"ರ ನರ್ಕಾರದ ಪತ್ರದಲ್ಲಿನ ಅಪೇಕ್ಷಿ: ತ ಮಾಹಿತಿಯನ್ನು ಈ ಪತ್ರದೋದಿಗ 
ಮ (1ರ ಈ ಕಛೇರಿ ಪತ್ರದಲ್ಲಿ ಈಗಾಗಲೇ Pa ರಿರುವಂತೆ ನೇರ ಸೇಮಕಾತಿಗೆ 
ಸರ್ಕಾರದ ಅನುಮತಿ ನೀಡಲು ಮತ್ತೊಮ್ಮ ಕ ಕೋರಲಾಗಿದೆ. 


cAusers\winlO\desktoptsharma.docx 


ಕೋರಿರುವ ಶಿಕ್ಷಕರು ಯಾವ ವಿಷಯಗಳನ್ನು ಎಷ್ಟು ತರಗತಿಗಳಲ್ಲಿ ಎಚ್ಚು ಅವಧಿಗೆ 


ಈ ಸಂಬಂಧ ವಿವರಗಳನ್ನು ಒಳಗೊಂಡ ತಃಖ್ತೆಯನ್ನು ಇದರೊಂದಿಗೆ ಅನುಬಂದಿಸಿದೆ [ಅಸುಬಂಧ-೬ 


ಈ 


ಲಾಗಿದ್ದು, ಮತ್ತೊಂದು. ಪ್ರತಿಯನ್ನು ಇದರೊಂದಿಗೆ ಅನುಬಂಧಿಸಿದೆ [ಅಖುಬಂಧ- 5] 


